128 


ಕೌಶಲಪೂರ್ಣಿ ಒಳಗೊಳ್ಳುವಿಕೆಯ ಶಿಕ್ಷಣವು ಎಲ್ಲರಿಗೂ ಶಾಲಾಶಿಕ್ಷಣವ 


ವಿ. ಶಾಂತಕುಮಾರ್‌ 


ಶಾಲಾ ಶಿಕ್ಷಣದಲ್ಲಿ ಕೌಶಲಗಳ ಅಸಮರ್ಪಕ ಸೇರ್ಪಡೆ 
ಅಪಾಯಕಾರಿ ಎಂಬ ತಪ್ಪು ಗ್ರಹಿಕೆ ಹೆಚ್ಚನ ಪೋಷಕರಿಗಿದೆ. ಏಕೆಂದರೆ 
ಅದರಿಂದ ಹಲವಾರು ಮಕ್ಕಳು (ಅಥವಾ ಅವರ ಪೋಷಕರು) ಶಾಲಾ 
ಶಿಕ್ಷಣದ ಬಧ್ಣೆ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಮಕ್ಕಳು ತಮ್ಮ 
ಪೋಷಕರು ಅಥವಾ ಸಮುದಾಯದ ಸಾಂಪ್ರದಾಯಕ 
ಕೌಶಲಗಳನ್ನು ಮರೆಯುವಂತೆ ಮಾಡುತ್ತದೆ, ಅಲ್ಲದೆ, ಭಾರತದಲ್ಲ 
ಶಿಕ್ಷಣ ಮುಗಿಸಿದ ವಯಸ್ಸರಿಗೆ ಬೃಹತ್‌ ಪ್ರಮಾಣದಲ್ಲ ನಿರುದ್ಯೋಗ 
ಸೃಷ್ಟಿಯಾಗಲು ಅದು ಕಾರಣವಾಗುತ್ತದೆ ಎಂದು ಅವರು 
ನಂಜದ್ದಾರೆ. ಇದೊಂದು ಸಂಕೀರ್ಣ ಸಮಸ್ಯೆಯಾಗಿದ್ದು, ಇದನ್ನು 
ಅರ್ಥ ಮಾಡಿಕೊಳ್ಳಬೇಕಾದರೆ ಐತಿಹಾಸಿಕ ಮತ್ತು ಭಾರತವನ್ನೂ 
ಒಳಗೊಂಡಂತೆ ಅಂತರರಾಷ್ಟ್ರೀಯ ಅನುಭವಗಳನ್ನು ವಾವು 
ಗಮನಿಸಬೇಕಾಗುತ್ತದೆ. 


ವಸಾಹತುಶಾಹಿ ಶಿಕ್ಷಣ 


ಭಾರತದಲ್ಲ ಬಗೆಬಗೆಯ ಕೌಶಲಗಳ ಕಲಆಕೆಯನ್ನು ಒಳಗೊಳ್ಳದೆ 
ಸಾಮಾನ್ಯ ಉದ್ದೇಶದ ಶಾಲಾ ಶಿಕ್ಷಣ ಪದ್ಧತಿ ಆರಂಭಿಸಿದ್ದರ ಬಣ್ದೆ 
ಜ್ರಟಷ್‌ ವಸಾಹತುಶಾಹಿಯನ್ನು ಬಹಳ ಮಂದಿ ದೂರಿದ್ದರು. 
ವಸಾಹತುಶಾಹಿ ಆಡಳತದ ಈ ತೀರ್ಮಾನಕ್ಷೆ ಒಂದು ಬಲವಾದ 
ಕಾರಣವಿತ್ತು. ಭಾರತಕ್ಷಾಗಿ ಶಿಕ್ಷಣ ವ್ಯವಸ್ಥೆಯ ವಿನ್ಯಾಸ ರಚಿಸುವ 
ವೇಳೆ ಯುನ್ಯೆಟಿಡ್‌ ಕಿಂಗ್‌ಡಮ್‌ನಲ್ಲ (ಜ್ರಟನ್‌/ದ್ರೇಟರ್‌ ಜ್ರಟನ್‌) 
ಒಂದು ಚರ್ಚೆ ನಡೆದಿತ್ತು. ಅದುವರೆಗೂ ಎರಡು ಬಗೆಯ ಶಾಲಾ 
ವ್ಯವಸ್ಥೆಗಳದ್ದವು. ಒಂದು-ಶ್ರೀಮಂತರಿಂದ ಪೋಷಿಸಲ್ಪಟ್ಟ 
ಸಾಮಾನ್ಯ ವಿದ್ಯಾಭ್ಯಾಸ ವ್ಯವನ್ಥೆ, ಎರಡು- ಬಡ ಕುಟುಂಬದ 
ಮಕ್ಷಳಗಾಗಿ 'ಅಭ್ಯಾಸಾವಧಿಗಳು' (ಅಪ್ರೆಂಟಸ್‌ಷಿಪ್‌). ಅಂತಹ 
ದ್ವಂದ್ರ ಶಿಕ್ಷಣ ವ್ಯವಸ್ಥೆಯ ಸಾಮಾಜಕ ತೊಡಕುಗಳ ಬಗ್ಗೆ 
ಕಳವಳಗಳದ್ದವು. ಈ ಅಸಮಾನತೆ ಬಣ್ಣೆ ಕಳವಳ ಹೊಂದಿದ್ದವರು. 
ಸಾರ್ವತ್ರಿಕ ಉದ್ದೇಶದ ವಿದ್ಯಾಭ್ಯಾಸವನ್ನು ಒಂದಷ್ಟು 
ವರ್ಷಗಳವರೆಗೆ ಎಲ್ಲಾ ಮಕ್ಕಳಗೂ ವಿಸ್ತರಿಸುವಂತೆ ವಾದಿಸುತ್ತಿದ್ದರು. 
ಯು.ಕೆ.ಯಲ್ಲ ಆದ ಈ ಬದಲಾವಣೆಯೇ ಭಾರತದಲ್ಲಿ 
ವಸಾಹತುಶಾಹಿ ಶಿಕ್ಷಣದ ಮೇಲೆ ಪ್ರಭಾವ ಬೀರಿತು. 


ಗಾಂಧೀಜಯ ವಿಧಾನ 


ವಸಾಹತುಶಾಹಿ ಶಿಕ್ಷಣಕ್ಕೆ ಮಹಾತಾ ಗಾಂಧೀಜಯ ವಿರೋಧವಿತ್ನು 
ಮತ್ತು ಆಗಿನ ಕಾಲದಲ್ಲ ಬಹುಸಂಖ್ಯಾತ ಭಾರತೀಯರ 
ಜೀವನೋಪಾಯದ ಜೊತೆಗೆ ಆ ಶಿಕ್ಷಣ ಪದ್ಧತಿ ಸಂಪರ್ಕ 
ಕಡಿತಗೊಳಸುತ್ತಿತ್ತು ಎಂಬುದು ಅವರ ಒಂದು ಕಾರಣವಾಗಿತ್ತು 
ಹಾಗೂ ನಯೀ ತಾಅೀಮ್‌ ಎಂಬ, ಕೃಷಿ ಮತ್ತು ಕುಶಲಕರ್ಮಿ 
ಕೌಶಲಗಳನ್ನು ಶಿಕ್ಷಣದ ಭಾಗವಾಗಿ ಸೇರಿಸುವ ಪರಿಕಲ್ಲನೆ 
ಅವರಲ್ಪತ್ತು. ಆದರೆ ತಮಿಳುನಾಡಿನ ದ್ರಾವಿಡ ಕಳಗಮ್‌(ಡಿ.ಕೆ.) ನಂಥ 
ಕೆಲ ನಿರ್ದಿಷ್ಟ ವರ್ಗದ ನಾಯಕರು ಇದನ್ನು ವಿರೋಧಿಸಿದ್ದರು. ಅದರ 
ಜಾರಿಯು ಜಾತಿ ವ್ಯವಸ್ಥೆಯ ನಿರಂತರತೆಗೆ ಕಾರಣವಾದೀತು 
ಎಂಬುದು ಅವರ ಕಳವಳವಾಗಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಜವಾಹರಲಾಲ್‌ ನೆಹರೂ ಅವರಂತಹ ಭಾರತೀಯ ರಾಷ್ಟ್ರೀಯ 
ಕಾಂದ್ರೆಸ್‌ (ಇಂಡಿಯನ್‌ ನ್ಯಾಷನಲ್‌ ಕಾಂದ್ರೆಸ್‌)ನ ಉದಾರ- 
ವಾದಿಗಳಗೆ ಗಾಂಧೀಜಯ ವಿಧಾನದ ಬಣ್ಣೆ ಮಹತ್ವಾಕಾಂಕ್ಷೆ 
ಇರಲಲ್ಲವಾದರೂ ಸ್ವಾತಂತ್ರ್ಯೋತ್ತರ ಭಾರತದ ಸರ್ಕಾರಗಳು 
ನಂಖೀ ತಾಲೀಮ್‌ ಪರಿಕಲ್ಲನೆಯ ಶಾಲೆಗಳನ್ನು ಬೆಂಬಅಸಿದ್ದವು. 
ಆದಾಗ್ಯೂ, ಕೆಲವು ದಶಕಗಳ ಬಳಕ ಈ ಪರಿಕಲ್ಪನೆಯ ಅನೇಕ 
ಶಾಲೆಗಳು ಮುಖ್ಯವಾಹಿನಿ ಶಿಕ್ಷಣವನ್ನು ಒದಗಿಸಿದ್ದವು. 


ಇದಕ್ಕೆ ಒಂದು ಬಹುಮುಖ್ಯವಾದ ಕಾರಣವಿತ್ತು. ಬಹಳಷ್ಟು ರೈತರು 
ಮತ್ತು ಕುಶಲಕರ್ಮಿಗಳು. ಕೃಷಿ ಮತ್ತು ಕುಶಲಕರ್ಮಿ 
ಕೌಶಲಗಳನ್ನು ಹೇಆಕೊಡುತ್ತಿದ್ದ ಈ ಶಾಲೆಗಳಗೆ ತಮ್ಮ ಮಕ್ಕಳನ್ನು 
ಕಳುಹಿಸಲು ಇಚ್ಛಿಸಲಲ್ಲ. ತಮ್ಮ ಮಕ್ಷಳು ಹೆತ್ತವರ ಕೆಲಸದಲ್ಪ 
ಸಹಾಯ ಮಾಡುತ್ತಲೇ ಈ ಕೌಶಲಗಳನ್ನು ಚೆನ್ನಾಗಿ ಕಅಯ- 
ಬಲ್ಲರು. ಅಲ್ಲದೆ. ಅದಕ್ಕಾಗಿ ಶಾಲಾ ಕಲಅಕೆಗಾಗಿ ಪ್ರತ್ಯೇಕ 
ಸಮಯವನ್ನು ಮೀಸಅಡಬೇಕಾಗಿಲ್ಲ ಎಂದು ಅವರು ನಂಜದ್ಧರು. 
ಒಂದಂತೂ ಸ್ಪಷ್ಟವಾಗಿತ್ತು, ಏನೆಂದರೆ. ಬಡವರು ಮಾತ್ರ ತಮ್ಮ 
ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಒಲವು ತೋರುತ್ತಿದ್ದರು. ಅವರ 
ಪ್ರಕಾರ, ಶಿಕ್ಷಣದ ಮೂಲಕ ಉತ್ತಮ ಜೀವನ ಸಾಗಿಸಲು 
ಸಾಧ್ಯವಾಗಿತ್ತು. 


ಇತರ ದೇಶಗಳಲ್ಲ ವೃತ್ತಿಪರ ಕೌಶಲಗಳು 
ಯುರೋಪ್‌ 


ಜರ್ಮನಿಯಲ್ಲ ಮಾತ್ರ ಮಕ್ಕಳ ಪ್ರೌಢ ಶಾಲಾ ಶಿಕ್ಷಣವನ್ನು ವೃತ್ತಿಪರ 
ಶಿಕ್ಷಣ ವಿಭಾಗವನ್ನಾಗಿ ಮಾರ್ಪಾಡು ಮಾಡಲಾಗಿತ್ತು. ಬಹುತೇಕ 
ಜರ್ಮನ್ನರು. ಕಾರು ತಯಾರಿಕಾ ಕಾರ್ಸಾನೆ ಮತ್ತು ಅಂತಹ 
ಇಂಜನಿಯರಿಂಗ್‌ ಉತ್ಪನ್ನಗಳನ್ನು ತಯಾರಿಸುವ ಕಾರಾನೆಗಕಲ್ಪ 
ನೌಕರಿ ಹೊಂದಿದವರೆಲ್ಲ ಇಂತಹ ವೃತ್ತಿಪರ ಶಿಕ್ಷಣ ಪಡೆದವರೇ 
ಆಗಿರುತ್ತಿದ್ದರು. ಜರ್ಮನಿಯ ವಿಚಾರದಲ್ಲ ಎರಡು ಪ್ರಮುಖ 
ಸಂಗತಿಗಳನ್ನು ಪರಿಗಣಿಸಬೇಕು - ಮೊದಲನೆಯದಾಗಿ 
ಕೈಗಾರಿಕೀಕರಣದಿಂದಾಗಿ ಯಾರು ಈ ವೃತ್ತಿಪರ ಶಿಕ್ಷಣ 
ಪಡೆದಿದ್ದರೋ ಅವರೆಲ್ಲರೂ ಉತ್ತಮ ವೇತನವುಳ್ಳ ಉದ್ಯೋಗ 
ಮತ್ತು ಸಾಮಾಜಕ ಭದ್ರತಾ ಸೌಲಭ್ಯಗಳನ್ನು ಹೊಂದಿರುತ್ತಿದ್ದರು. 
ಎರಡನೆಯದಾಗಿ, ಶಾಲೆಗಳು ಮಕ್ಕಳನ್ನು ವೃತ್ತಿಪರ ಮತ್ತು 
ಸಾಮಾನ್ಯ ವರ್ಗಗಳು (ಇದರಲ್ಲ ಉನ್ನತ ವರ್ಗದ ಮಕ್ಕಳು 
ವಿಶ್ವವಿದ್ಯಾಲಯಗಳಗೆ ಸೇರುತ್ತಿದ್ದರು) ಎಂದು ವಿಂಗಡಿಸುತ್ತಿದ್ದರು. 
ಹಾಗಾಗಿ, ಪೋಷಕರ ಸಮಾಜೋ ಆರ್ಥಿಕ ಸ್ಥಿತಿಗತಿ ಈ 
ಆಯ್ದೆಯನ್ನು ಪ್ರಭಾವಿಸುತ್ತಿರಅಲ್ಲ. 


ಇಟಲಯಲ್ಲಯೂ ಮಕ್ಷಳು ಪೌಢ ಶಿಕ್ಷಣದ ಹಂತದಲ್ಪ ವೃತ್ತಿಪರ 
ಶಿಕ್ಷಣವನ್ನು ಆರಿಸಿಕೊಳ್ಳುವ ಅವಕಾಶವಿದ್ದರೂ ಪರಿಸ್ಥಿತಿ ಸಂಪೂರ್ಣ 
ಭಿನ್ನವಾಗಿತ್ತು. ಇಟಲಯಲ್ಲ. ಮಕ್ಕಳು ಯಾವುದನ್ನು ಆಯ್ದಿ 
ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸುವಲ್ಲ ಪೋಷಕರ ಪಾತ್ರ 
ಮಹತ್ವದ್ದಾಗಿತ್ತು. ದುಡಿಯುವ ವರ್ಗದ ಪೋಷಕರು ತಮ್ಮ 


ಮಕ್ಷಳನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮೊದಲ 
ಆದ್ಯತೆಯಾಗಿ ವೃತ್ತಿಪರ ಶಿಕ್ಷಣಕ್ಕೆ ಸೇರಿಸುತ್ತಿದ್ದರು. ಅಲ್ಲದೆ, ತಮ್ಮ 
ಮಕ್ಷಳು ಸಾಮಾನ್ಯ ವಿಭಾಗಕ್ಕೆ ಸೇರಿ ಮುಂದೆ ವಿಶ್ವವಿದ್ಯಾಲಯದಲ್ಲಿ 
ಓದುವ ಆಸಕ್ತಿ. ಸಾಮರ್ಥ್ಯ ಹೊಂದಿದ್ದರೂ ಅದನ್ನು ಲೆಕ್ಕಿಸದೆ ಅವರು 
ವೃತ್ತಿಪರ ಶಿಕ್ಷಣವನ್ನೇ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದ್ದರು. 
ಇಟಲಯಲ್ಲ ಅಸಮಾನತೆ ಮತ್ತು ವರ್ಗಭೇದ ಬೆಳೆಯಲು ಇದು 
ಪ್ರಮುಖ ಕಾರಣವಾಗಿರಬಹುದು. 


ಯು.ಕೆ. ಮತ್ತು ಅಮೆರಿಕ 


ಇನ್ನೊಂದೆಡೆ. ಯು.ಕೆ. ಮತ್ತು ಅದರ ಪ್ರಭಾವದಿಂದಾಗಿ 
ಅಮೆರಿಕದಲ್ಪ್ಲಯೂ ಎಲ್ಲಾ ಮಕ್ಕಳಗೆ 12 ವರ್ಷಗಳ ಕಾಲ ಸಾಮಾನ್ಯ 
ವಿಭಾಗದ ಶಿಕ್ಷಣವನ್ನೇ ಒದಗಿಸಲಾಲಯುತು. ಇದರಿಂದ ಅನುಕೂಲ 
ಮತ್ತು ಅನನುಕೂಲ ಎರಡೂ ಇವೆ. ಸಮಾಜೋ ಆರ್ಥಿಕ ಹಿನ್ನೆಲೆಯ 
ಭೇದವಿಲ್ಲದೆ ಎಲ್ಲಾ ಮಕ್ಷಆಗೂ ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣ 
ಪಡೆಯುವ ಆಯ್ಲೆಯನ್ನೇ ತಡೆಹಿಡಿದಂತಾಯುತು. ಆದಾಗ್ಯೂ, 
ಎಷ್ಟೋ ವಿದ್ಯಾರ್ಥಿಗಳು ಆಸಕ್ತಿ ಇಲ್ಲದೆಯೋ ಅಥವಾ ಇತರ 
ಕಾರಣಗಳಂದಲೋ ಅಂತಹ ಶಿಕ್ಷಣ ಪಡೆಯದೇ ಇದ್ದರೆ ಉನ್ನತ 
ಶಿಕ್ಷಣಕ್ಸಾಗಿ ಒಂದಷ್ಟು ವರ್ಷಗಳನ್ನು ವ್ಯರ್ಥ ಮಾಡುವುದುಂಟು. 
ಅದಕ್ಕಿಂತ ಅವರು ಯಾವುದಾದರೂ ಉಪಯುಕ್ತವಾದ ವೃತ್ತಿ 
ಅಥವಾ ಕೌಶಲಕ್ಷಾಗಿ ಆ ಅವಧಿಯನ್ನು ವಿನಿಯೋಗಿಸಬಹುದಿತ್ತು. 
ಇಷ್ಟಾದರೂ 12 ವರ್ಷಗಳ ಸಾರ್ವತ್ರಿಕ ಉದ್ದೇಶದ ಶಾಲಾ ಕಲಕೆಯ 
ನಂತರ ಪಾಅಟೆಕ್ಸಿಕ್‌ ಅಥವಾ ಸಮುದಾಯ ಕಾಲೇಜುಗಳಲ್ಲ 
ಕೌಶಲವು ಲಭ್ಯವಿದೆ. 


ಕೆಲವು ಪ್ರಯೋಗಗಳು 


ಇತರ ಕೆಲವು ಆಸಕ್ತಿದಾಯಕ ಪ್ರಯೋಗಗಳನ್ನು ಇಲ್ಲ ಪಸ್ತಾಪಿಸ- 
ಬೇಕು. 19ನೇ ಶತಮಾನದ ಕೊನೆಯ ವೇಳೆಗೆ ಟ್ರಾ ವಂಕೂರ್‌ನ 
ರಾಜಪ್ರಭುತ್ವವು ರೈತರ ಮಕ್ಕಳಗಾಗಿ ಒಂದು ಶಾಲೆಯನ್ನು 
ತೆರೆಯಲು ತೀರ್ಮಾನಿಸಿತು. ರೈತರೂ ಮಾಹಿತಿಯ ತಿಳುವಳಕೆ 
ಹೊಂದಬೇಕು ಎಂಬುದು ಅದರ ಉದ್ದೇಶವಾಗಿತ್ತು. ಆದರೆ, 
ಕೋರ್ಸ್‌ ಮುಗಿದ ಬಆಕ ಯಾವ ವಿದ್ಯಾರ್ಥಿಯೂ ಕೃಷಿಯತ್ತ 
ಮರಕಲು ಬಯಸಲಲ್ಲ. ಐಬದಲಗೆ ಅವರೆಲ್ಲ ಸರ್ಕಾರಿ ನೌಕರಿ ಬೇಕು 
ಎಂದು ಪಟ್ಟುಹಿಡಿದರು. 


ಮೀನುಗಾರರ ಮಕ್ಕಳಗಾಗಿಯೇ ಶಾಲೆ ತೆರೆಯುವ ಪ್ರಯತ್ನಗಳು 
ಮುಖ್ಯುವಾಗಿ ಕೇರಳ, ಬ್ರೆಜಲ್‌ ಮತ್ತು ಇಂಡೊನೇಷ್ಯಾದಲ್ಲ 
ಸೇರಿದಂತೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲ ನಡೆದಿದ್ದವು. 
ಮೀನುಗಾರ ಕುಟುಂಬಗಕಲ್ಲ ನಿಯಮಿತವಾದ ಮುಖ್ಯವಾಹಿನಿ 
ಶಿಕ್ಷಣಕ್ಕೆ ವಾತಾವರಣದ ಅನುಕೂಲಕರ ವಾತಾವರಣ ಇಲ್ಲದ 
ಕಾರಣಕ್ಕೆ ಕೆಲವು ಪ್ರಕರಣಗಳಲ್ಲ ಆ ಮಕ್ಕಳಗೆ ಮುಖ್ಯವಾಹಿನಿಯ 
ಶಿಕ್ಷಣ ದೊರಕಿದುದು ಉಪಯುಕ್ತವಾಯುತು. ಆ ಪೈಕಿ ಕೆಲವರು 
ಮತ್ತ್ಯೋದ್ಯಮ ಜಟ್ಟು ಬೇರೆ ನೌಕರಿ ಒಡಿದಿದ್ದುಂಟು. ಆದರೂ. 
ತರಬೇತಿ ಪಡೆದ ಮೀನುಗಾರರನ್ನು ರೂಪಿಸಬೇಕು ಎಂಬ, ಈ 
ಶಾಲೆಯ ಮೂಲ ಉದ್ದೇಶ ಹೆಚ್ಚನ ಸಂದರ್ಭಗಳಲ್ಲ ಠಡೇರಲೇ 
ಇಲ್ಲ. ಸಮುದ್ರ ಮೀನುಗಾರಿಕೆಯು ಸಣ್ಣ ಪ್ರಮಾಣದಲ್ಲ (ಜಗತ್ತಿನ 
ಬಹುತೇಕ ಭಾಗಗಳಕಲ್ತ ಮೀನುಗಾರಿಕೆ ಇದೇ ರೀತಿ 
ಮುಂದುವರಿದಿದೆ) ಮುಂದುವರಿದರೆ, ಆಗ ಶಾಲೆಗೆ ಹೋಗುವ 
ವಯಸ್ಸಿನ ಹುಡುಗರು ಶಾಲೆಗೆ ಹೋಗುವುದನ್ನು ತಡೆದು ಬೇಗನೆ 
ಮೀನುಗಾರಿಕೆ ಚಟುವಟಕೆಗಳಲ್ಲ ಪಾಲ್ಗೊಳ್ಳಬೇಕಾಗುತ್ತದೆ. 


ವಾವು ಇನ್ನೊಂದು ಸನ್ನಿವೇಶವನ್ನು ಪರಿಗಣಿಸೋಣ. ಜೀನಾ. 
ವಿಯೆಟ್ನಾಂ, ಥಾಯ್ಲೆಂಡ್‌ ಹಾಗೂ ಸ್ವಲ್ಪ್ಲಮಟ್ಟಗೆ ಇಂಡೊನೇಷ್ಯಾ- 
ದಂತಹ ದೇಶಗಳು ಉತ್ಪಾದನಾ ವಲಯದ ಕಾರ್ಬಾನೆಗಳಲ್ಲ 
ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟನಲ್ಲ ಭಾರತಕ್ಕಿಂತ ಎಷ್ಟೋ ಪಾಲು 
ಉತ್ತಮವಾಗಿ ಕಾಂರ್ಯನಿರ್ವಹಿಸುತ್ತಿವೆ. ಈ ದೇಶಗಳಲ್ಲ 
ಮಿಅಯಗಟ್ಟಲೆ ಕಾರಾನೆ ಕಾರ್ಮಿಕರಿದ್ದಾರೆ. ಈ ಕೆಲಸಗಾರರು 
ಯಾರು? ಅವರೆಲ್ಲ ಶಾಲಾ ಶಿಕ್ಷಣದ ಭಾಗವಾಗಿ ನಿಗದಿತ 
ಕೌಶಲಗಳನ್ನು ಪಡೆದಿದ್ದಾರೆಯೇ? ಈ ಎಲ್ಲಾ ದೇಶಗಳಕಲ್ಲ. 
ನಿಯಮಿತ ಶಾಲಾ ಶಿಕ್ಷಣ ಮುಗಿಸಿದ ಹುಡುಗರು ಮತ್ತು 
ಹುಡುಗಿಯರು ನಗರಗಳಗೆ ಹೋಗಿ ಮೊಬೈಲ್‌ ಫೋನ್‌, 
ಆಟಕೆಗಳು, ಲ್ಯಾಪ್‌ಟಾಪ್‌ ಮುಂತಾದವುಗಳನ್ನು ಜೋಡಿಸುವ 
ಅಥವಾ ಉಡುಪುಗಳನ್ನು ತಯಾರಿಸುವ ಕಾರಾನೆಗಕಲ್ಪ್ಲ ಕೆಲಸ 
ಮಾಡತೊಡಗುತ್ತಾರೆ. ಆಯಾ ಕಾರ್ಬಾನೆಗಳಲ್ಲೇ ಅವರು ಮುಂದೆ 
ನಿರ್ವಹಿಸಬೇಕಾದ ಕೆಲಸಗಳಗೆ ತಕ್ಷಂತೆ ಕೆಲವು ತಿಂಗಳ 
ತರಬೇತಿಯನ್ನೂ ನೀಡಲಾಗುತ್ತದೆ. 


ವಾವು ನೆರೆಯ ದೇಶ ಬಾಂಗ್ಲಾದೇಶವನ್ನು ಮೋಡಿದರೆ, ಶೇಕಡಾ 
6೦ರಷ್ಟು ವಯಸ್ಥ ಮಹಿಳೆಯರು ಉದ್ಯೋಗಸ್ಥರಾಗಿದ್ದಾರೆ. 
(ಭಾರತದಲ್ಲ ಈ ಪ್ರಮಾಣ ಕೇವಲ ಶೇಕಡಾ ಇ೦ಕ್ಕಿಂತಲೂ ಕಡಿಮೆ 
ಇದೆ). ಬಾಂಗ್ಲಾದೇಶದಲ್ಲನ ಈ ಉದ್ಯೋಗವು ಅಂತರರಾಷ್ಟ್ರೀಯ 
ಮಾರುಕಟ್ಟೆಗೆ ಸಿದ್ದ ಉಡುಪನ್ನು ರಫ್ತು ಮಾಡುವ ಗಾರ್ಮೆಂಟ್ಸ್‌ 
ಕಾರಾನೆಗಳಲ್ಲ ಇದೆ ಎಂಬುವುದು ಗಮನಾರ್ಹ. ಈ ಕೆಲಸಗಾರರು 
ಶಾಲಾ ಶಿಕ್ಷಣ ಮುಗಿಸಿದ ಕೆಲವೇ ವರ್ಷಗಕಲ್ಲ ಕಾರ್ಬಾನೆಗೆ 
ಬಂದುಬಡುತ್ತಾರೆ, ಕೆಲವೊಮ್ಮೆ ಶಾಲಾ ಶಿಕ್ಷಣವನ್ನು ಮುಗಿಸುತ್ತಲೇ 
ಬರುತ್ತಾರೆ. ಆದರೆ ಆ ಶಾಲೆಗಳೂ ಕಲಯುವ ಕೌಶಲಗಳು 
ಭಾರತದಲ್ಪ ಇರುವುದಕ್ಕಿಂತ ಹೆಚ್ಚು ಭನ್ನವಾಗಿಲ್ಲ. 


ವಿದ್ಯಾಭ್ಯಾಸ ಮತ್ತು ಕೌಶಲ 

ಹಾಗಾಗಿ, ಭಾರತದಲ್ಲ ಯುವಜನರು ನೌಕರಿ ಗಆಸಲು 
ವಿಫಲರಾಗುವುದಕ್ಕೆ ಶಾಲಾ ಶಿಕ್ಷಣದಲ್ಲಿ ವೃತ್ತಿಕೌಶಲ 
ಸೇರ್ಪಡೆಯಾಗದಿರುವುದೇ ಕಾರಣ ಎಂಬ ಟೀಕೆಯು 


ಪ್ರಾಯೋಗಿಕವಾಗಿ ಸರಿಯಾದುದಲ್ಲ. ಭಾರತದಲ್ಪನ ನಿರುದ್ಯೋಗ 
ಸಮಸ್ಯೆಗೆ ಬೇರೆಯೇ ಕಾರಣವಿರಬಹುದು. ಶಿಕ್ಷಣ ಕ್ಷೇತ್ರದಲ್ಲ ಕೆಲಸ 
ಮಾಡುತ್ತಿರುವ ಅನೇಕ ಸಂಘಟನೆಗಳು ಸಮಾಜದಲ್ಲನ 
ಅಸಮಾನತೆ ಕುರಿತು ಕಳವಳ ವ್ಯಕ್ತಪಡಿಸಿದ್ದು, ಎಲ್ಲಾ ಮಕ್ಕಆಗೂ 
ಒಂದೇ ಬಗೆಯ ಶಿಕ್ಷಣ ಕೊಡುವಂತೆ ವಾದಿಸುತ್ತಾರೆ. ಶಾಲೆಗಳಲ್ಲ 
ಕೌಶಲಕ್ಸೋ ಅಥವಾ ಕೆಲಸಕ್ಟೋ ಆದ್ಯತೆ ಸಿಗುವುದಾದರೆ ಎಲ್ಲಾ 
ಮಕ್ಕಆಗೂ ಅವರ ಸಾಮಾಜಕ ಆರ್ಥಿಕ ಸ್ಥಿತಿಗತಿಗಳನ್ನು ಲೆಕ್ಕಿಸದೆ 
ಅದು ಸಿಗುವಂತಾಗಬೇಕು ಎಂದು ಅವರು ವಾದಿಸುತ್ತಾರೆ. ಸಣ್ಣ. 
ಸಾಂಪ್ರದಾಯಿಕ್‌ ಉದ್ಯಮಗಳಲ್ಲ ತೊಡಗಿಸಿಕೊಂಡಿರುವ 
ಕುಟುಂಬಗಳ ಮಕ್ಷಳು ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿಯಲ್ಲ 
ಬಳಸಿಕೊಳ್ಳುತ್ತಿಲ್ಲ ಎ೦ಬ ಬಗ್ಗೆ ಕಳವಳ ಇದ್ದರೂ. ಆ ಮಕ್ಕಳನ್ನು 
ಶಾಲೆಗೆ ಕರೆತರುವ ನಿಟ್ಟನಲ್ಲ ಬೇರೆ ಮಾರ್ಗಗಳ ಬಗ್ಗೆಯೂ ಅವರು 
ಸಲಹೆ ನೀಡುತ್ತಾರೆ. ಕಡ್ಡಾಯ ಶಿಕ್ಷಣ ನೀತಿ ಅಥವಾ ಮಕ್ಕಳನ್ನು 
ಶಾಲೆಗೆ ಕಳುಹಿಸುವ ಸಂಬಂಧ ಹೆತ್ತವರಿಗೆ ವಿಭಿನ್ನ ಬಗೆಯ ಬೆಂಬಲ 
ನೀಡುವುದೂ ಕಾರ್ಯತಂತ್ರದ ಒಂದು ಭಾಗವಾಗಿರುತ್ತದೆ. 


ಪಾಠವನ್ನು ಬದುಕಿಗೆ ಜೋಡಿಸುವುದರ ಮಹತ್ವ 


ಪ್ರತಿ ಮಗುವೂ ಕಲಯಚಬೇಕು ಎಂದು ನಾವು ಬಯಸುವುದಾದರೆ 
ತರಗತಿಯಲ್ಲ ನಡೆಯುವುದೆಲ್ಲವನ್ನೂ ಮಕ್ನಳಗೆ ಕುತೂಹಲಕಾರಿ- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


129 


130 


ಯಾಗಿಸಬೇಕು. ಬೋಧನಾ ಕಲೆಯನ್ನು ಬದಲಾಲಯುಸುವುದು 
ಮತ್ತು ಶಿಕ್ಷಕರ ಇತರ ಅಭ್ಯಾಸಗಳಲ್ಪ ಮಾರ್ಪಾಡು ಮಾಡಿ 
ಪ್ರತಿಯೊಂದು ಮಗುವಿಗೂ ಶಾಲಾ ಶಿಕ್ಷಣವನ್ನು ಆಸಕ್ತಿದಾಯಕ- 
ವಾಗಿಸಬೇಕು. 


ಅಮೂರ್ತತೆಗಳನ್ನು (ಪಠ್ಯಗಳಕಲ್ಪ್ಲ) ವಾಸ್ತವದೊಂದಿಗೆ (ಮಕ್ಕಳ 
ಜೀವನ) ಜೋಡಿಸುವುದು ಮುಖ್ಯವಾಗಿದ್ದು, ಇದು ವಿಶ್ವ- 
ವಿದ್ಯಾಲಯದಲ್ಲ ಶಿಕ್ಷಣ ಪಡೆಯಲು ಬಯಸುವವರೂ ಸೇರಿದಂತೆ 
ಎಲ್ಲಾ ಮಕ್ಕಆಗೂ ಅತಿ ಮುಖ್ಯ. ವಾಸ್ತವದ ಬದುಕಿನೊಂದಿಗೆ ನಂಟೀ 
ಇಲ್ಲದಿರುವುದು ಕಾಲೇಜು ಮತ್ತು ವಿಶ್ವವಿದ್ಯಾಲಯದ 
ಶಿಕ್ಷಣದಲ್ಲಿಯೂ ಕಂಡುಬರುವ ಬಹಳ ದೊಡ್ಡ ಕೊರತೆ. ಇದೇನೂ 
ಕಅಕೆಯನ್ನು ಬಹಳ ಪ್ರಯೋಜನಕಾರಿಯಾಗಿ ಮಾಡುವುದಿಲ್ಲ. 
ಅಲ್ಲದೆ ಪದವಿಗಳು ಕೆಲವು ವರ್ಗದ ವಿದ್ಯಾರ್ಥಿಗಳಗೆ ಮಾತ್ರ ನೌಕರಿ 
ಗಳಸಲು ಸಹಾಯಕವಾಗುತ್ತದೆ. 


ಹಾಗಿದ್ದರೆ ಸಾಂಪ್ರದಾಯಕ ಕೌಶಲಗಳ ಬಗ್ಗೆ ಏನು ಹೇಳೋಣ? 
ಕೈಗಾರಿಕೆ ಅಥವಾ ಆರ್ಥಿಕ ಪಗತಿಯ ದೆಸೆಯಿಂದ ಪಾರಂಪರಿಕ 
ವೃತ್ತಿಗಳನ್ನು ಜನರು ಸಾಮೂಹಿಕವಾಗಿ ಕೈಬಡುತ್ತಿದ್ದಾರೆ. ಕೃಷಿಯು 
ಜೀವನಾವಶ್ಯಕವಲ್ಲವೇ? ಆಧುನೀಕರಣ ಅಥವಾ ಅಭಿವೃದ್ಧಿಯ 
ಕಾರಣದಿಂದಾಗಿ ನಾವು ಪಾರಂಪರಿಕ ಕೌಶಲಗಳನ್ನು ಕಳೆದು- 
ಕೊಳ್ಳುತ್ತಿಲ್ಲವೇ? ಇವೆಲ್ಲವೂ ಸಕಾರಣವಾದ ಕಳವಳಗಳು. 


ಇಲ್ಲ ಎರಡು ಪ್ರಮುಖ ಅಂಶಗಳವೆ- ಒಂದು, ಕೃಷಿ ಅಥವಾ 
ಕುಶಲಕರ್ಮಿಗಳ ಅಥವಾ ಪಾರಂಪರಿಕ ಕೌಶಲಗಳಲ್ಲ 
ತೊಡಗಿಸಿಕೊಂಡ ನಿಗದಿತ ಸಮಾಜೋ-ಆರ್ಥಿಕ ಗುಂಪು ಅಥವಾ 
ಜನರಿಗೆ ಕೆಲವು ಸಮಸ್ಯೆಗಳರಬಹುದಾದರೂ ಅವರು 
ಅಸ್ತಿತ್ವಕ್ಸಾಗಿಯಷ್ಟೇ ಈ ವೃತ್ತಿಗಳನ್ನು ಮುಂದುವರಿಸುತ್ತಿರಬಹುದು. 
ಕೃಷಿಕರ ಮಕ್ಕಳು ಕೃಷಿ ಕೆಲಸದಲ್ಲೇ ತೊಡಗಿಸಿಕೊಂಡರೆ ಮಾತ್ರ 
ಇದು ಸಫಲವಾದೀತು ಎನ್ನುವುದು ಅಪೇಕ್ಷಣೀಯ ನಿರೀಕ್ಷೆ ಅಲ್ಲ. 
ಎರಡನೆಯದಾಗಿ, ಕೃಷಿ ಮತ್ತು ಕುಶಲಕರ್ಮಿಗಳ ಕೌಶಲಗಳಂತಹ 
ಕೆಲವು ವೃತ್ತಿಗಳಂದ ಬರುವ ಆದಾಯ ಇಳಿಮುಬವಾಗಿದ್ದು 
ಸಮಾಜೋ-ಆರ್ಥಿಕ ಅಭಿವೃದ್ಧಿಯ ದೆಸೆಯಿಂದ ಅದು ಹಾಗೇ 
ಮುಂದುವರಿಯಬಹುದು. ಅಲ್ಲದೆ, ಇದೇ ವೃತ್ತಿಗಳನ್ನು 
ನಂಜಕೊಂಡು ಜೀವನ ನಡೆಸಬೇಕಾದರೆ ಅವುಗಳನ್ನು ಮೇಲೆತ್ತುವ 
ಸಂಬಂಧ ಗಮನ ಕೊಡಲೇಬೇಕು. 


ಮುಖ್ಯವಾಹಿನಿ ಶಿಕ್ಷಣದಿಂದ ಪಾರಂಪರಿಕ ಕೌಶಲಕ್ಕೆ ಲಾಭ 


ಈ ಸಂಬಂಧ ಎರಡು ಅನುಭವಗಳ ಮೇಲೆ ಬೆಳಕು ಚೆಲ್ಲುತ್ತೇನೆ. 
ಸ್ಥಳೀಯ ಗುಂಪುಗಳ ಪ್ರದೇಶಗಳಗೆ ಭೇಟ ನೀಡಿದ ಸಂದರ್ಭದಲ್ಲ 
ಶಾಲೆ ಅಥವಾ ಕಾಲೇಜು ಶಿಕ್ಷಣವನ್ನು ಕಲಅತೂ ಪಾರಂಪರಿಕ 
ವೃತ್ತಿಗಕಲ್ಲ ತೊಡಗಿಸಿಕೊಂಡು ಭೂಮಿ. ಅರಣ್ಯ ಮತ್ತು ನದಿಯನ್ನು 
ಅವಲಂಜಸಿ ತಮ್ಮ ಜೀವನ ನಡೆಸುತ್ತಿದ್ದ ಕುಟುಂಬಗಳನ್ನು ನಾನು 
ಭೇಟಯಾದೆ. ಅ೦ತಹ ನೆಲೆಗಳ ಮರಗೆಣಸಿನಂತಹ ಆಹಾರ, ನದಿ 
ಮೀನು ಮತ್ತು ಹಲವು ಬಗೆಯ ಹಣ್ಣುಗಳನ್ನು ಒಳಗೊಂಡಂತೆ 
ಸಾಕಷ್ಟು ಆಹಾರದ ಲಭ್ಯತೆಯ ಪ್ರಮಾಣದಿಂದಾಗಿ ಬದುಕು 
ದಮರ್ಬ್ಜಲವಾಗಿರುವುದಿಲ್ಲ ಮತ್ತು ಇದರಿಂದ ಶೇ ವಿದ್ಯಾವಂತ 
ಜನರು ಕೈಗಾರಿಕೆಗಳಲ್ಲ ನೌಕರಿ ಗಳಸಲು ಅಥವಾ ನಗರಗಳಗೋ/ 
ಪಟ್ಟಣಗಳಗೋ ಹೋಗಿ ಕೊಳೆಗೇರಿಗಳಲ್ಪ ವಾಸಿಸಲು 
ಇಷ್ಟಪಡುತ್ತಿಲ್ಲ. ಆದರೆ, ವಿದ್ಯಾಭ್ಯಾಸವು ಅನೇಕ ಕಾರಣಗಳಗೆ 
ಇವರಿಗೆ ಮುಖ್ಯವಾಗಿದೆ: ಹೊರಗಿನವರ ಹಠಾತ್‌ ಆಕ್ರಮಣ 
ತಡೆಯಲು, ತಮ್ಮ ಗಡಿಂಯನ್ನು ಕಾನೂನಾತ್ಮಕವಾಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


ರಕ್ಷಿಸಿಕೊಳ್ಳಲು. ತಮ್ಮ ಉತ್ಪನ್ನಗಳನ್ನು ರಾಷ್ಟ್ರೀಯ ಮತ್ತು 
ಅಂತರರಾಷ್ಟ್ರೀಯ ಮಾರುಕಲ್ಲೆಗಕಲ್ಲ ಮಾರಾಟ ಮಾಡಲು ಮತ್ತು 
ಜಗತ್ತಿನ ವಿವಿಧ ಭಾಗಗಳ ಇತರರೊಂದಿಗೆ ಸಂಪರ್ಕ ಸಾಧಿಸಲು 
ಶಿಕ್ಷಣ ಮುಖ್ಯ ಎನ್ನುತ್ತಾರೆ. 


ಇತ್ತೀಚೆಗೆ, ಪಂಜಾಬ್‌ನಲ್ಲ "ಸುಶಿಕ್ಷಿತ ರೈತರ ಗುಂಪನ್ನು ವಾನು 
ಭೇಟಯಾದೆ. ಅವರಲ್ಲ ದೆಹಅಯಿಂ೦ದ ಹಿಂತಿರುಗಿದ್ದ ಸಾಫ್ಟ್‌ವೇರ್‌ 
ಇಂಜನಿಯರ್‌ಗಳೂ, ನಿರ್ವ ಮಾಜ ಶಾಲಾ ಶಿಕ್ಷಕ ಹಾಗೂ 
ಅಮೆರಿಕದಿಂದ ವಾಪಸಾಗಿದ್ದ ವ್ಯಕ್ತಿ ಇದ್ದರು. ಅವರು, ರಾಸಾಯನಿಕ 
ಮುಕ್ತವಾದ ಸಾವಯವ ಕೃಷಿಯನ್ನು ಮಾಡುತ್ತಿದ್ದು, ತಾವು 
ಪಂಜಾಬ್‌ನ ಪಾರಂಪರಿಕ ಕೃಷಿ ಪದ್ಧತಿಯನ್ನು ಅವರು 
ಪುನಶ್ಲೇತನಗೊಳಸುತ್ತಿರುವುದಾಗಿ ಹೇಳದರು. ಔಪಚಾರಿಕ 
ಶಿಕ್ಷಣದಿಂದಾಗಿ ರಾಸಾಯನಿಕಗಳನ್ನು ಬಳಸದೆ, ಜಲ್ಲೆಯಾದ್ಯಂತ 
ಜಾಲ ವಿಸ್ತರಿಸಿ ಮತ್ತು ಆ ಜಾಲದ ನೆರವಿನಿಂದ ತಮ್ಮ ಉತ್ಸನ್ನಗಳಗೆ 
ಮಾರುಕಟ್ಟೆ ಕಂಡುಕೊಳ್ಳುವಂತಹ ಕೃಷಿಯ ಹೊಸಹೊಸ 
ಮಾರ್ಗಗಳನ್ನು ತಿಆದುಕೊಂಡಿದ್ದಾರೆ. ತಾವು ಮಾಡುತ್ತಿರುವ 
ಕೆಲಸಗಳ ಪ್ರಾಮುಖ್ಯತೆ ಬಧ್ಣೆ ಅವರು ಪ್ರಜ್ಞಾವಂತರಾಗಿದ್ದು, 
ನನ್ನಂತಹ ಹೊರಗಿನವರಿಗೆ ಆ ಬೆ ವಿವರಿಸಲೂ 
ಸಮರ್ಥರಾಗಿದ್ದಾರೆ. 


ಈ ಎರಡೂ ಪ್ರಕರಣಗಳಲ್ಲ-ಸ್ಥಳೀಂಯ ವಸಾಹತು ಮತ್ತು 
ಪಂಜಾಬ್‌ನ ಸುಶಿಕ್ಷಿತ ರೈತರು- ಸಾಂಪ್ರದಾಯಿಕ ಕೌಶಲ ಅಥವಾ 
ಜೀವನ ಶೈಲಂ ಅಲ್ಕ್ಯಾಸವನ್ನು ಪುನರುಜ್ಜೀವನ - 
ಗೊಳಸಲಾಗುತ್ತಿದೆ. ಇಲ್ಲ ಔಪಚಾರಿಕ ಶಿಕ್ಷಣವು ಇಂತಹ 
ಕೌಶಲಗಳನ್ನು ಅರಿತುಕೊಳ್ಳಲು ಸಾಧನವಾಗಿದ್ದು. ಸಮಾಜದ 
ಮುಖ್ಯವಾಹಿನಿಯೊಂದಿಗೆ ವ್ಯವಹರಿಸಲು ಮತ್ತು ಇತರರೊಂದಿಗೆ 
ಅರ್ಥಪೂರ್ಣ ಚರ್ಚೆ ನಡೆಸಲು ಸಹಾಯಕವಾಗಿದೆ. 


ಸಾರಾಂಶ 


ಶಾಲಾ ಶಿಕ್ಷಣದಲ್ಲಿ ಕೌಶಲ್ಯಾಧಾರಿತ ಕಲಕೆಯ ಕೊರತೆಯ ಬಗ್ಗೆ 
ಕಳವಳ ವ್ಯಕ್ತಪಡಿಸುವ ಮಂದಿಯ ಬಧ್ವೆ ನನಗೆ ಅನುಕಂಪವಿದೆ. 
ಎಲ್ಲಾ ಮಕ್ಕಳನ್ನು ಶಾಲೆಗೆ ಕರೆತರುವಲ್ಲ ಮತ್ತು ಯಶಸ್ವಿಯಾಗಿ 
ವಿದ್ಯಾಭ್ಯಾಸ ಮುಗಿಸುವಲ್ಲ ಕೌಶಲಾಧಾರಿತ ಕಲಕೆಯ 
ಕೊರತೆಯೇ ಒಂದು ದೊಡ್ಡ ತೊಡಕಾಗಿದ್ದು. ಘಂ ನಿಟ್ಟನಲ್ಲ 
ಸಾಮಾಜಕ ಅಥವಾ ಆರ್ಥಿಕ ಏಳಗೆ ಕಂಡುಕೊಳ್ಳುವ ವೈಯಕ್ತಿಕ 
ಆಕಾಂಕ್ಷೆ ಅಥವಾ ಹೆಚ್ಚುತ್ತಿರುವ ಸಾಮಾಜಕ ಅಸಮಾನತೆ ಕುರಿತ 
ಸಮಾಜದ ಕಳವಳ - ಹೀಗೆ ಬೇರೆಬೇರೆ ಸಂಗತಿಗಳ ಬದಣ್ಗೆ 
ಖಚಿತವಾದ ಪ್ರಯೋಗಗಳು ಪರಿಣಾಮಕಾರಿಯಾಗಿ ನಡೆಯಬೇಕು. 


ಎಲ್ಲಕ್ಕಿಂತ ಹೆಚ್ಚಾಗಿ. ನಿಗದಿತ ವರ್ಷಗಳವರೆಗೆ ಸಾರ್ವತ್ರಿಕ ಶಿಕ್ಷಣ 
ಪಡೆಯುವ ಪ್ರತಿ ಮಗುವಿನಟ್ಪ್ಲಯೂ ಪ್ರತಿಭೆ ಇರುತ್ತದೆ. ಭಾರತದಲ್ಪ್ಲನ 
ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎದುರಿಸಲಾಗುತ್ತಿರುವ ಸಮಸ್ಯೆಗಳನ್ನು 
ತಪ್ಪಾಗಿ ಅಂದಾಜು ಮಾಡಿಕೊಂಡು ಈ ಮಾತನ್ನು ಹೇಳುತ್ತಿಲ್ಲ. 
ಶಾಲೆಗೆ ಹೋಗುವ ವಯಸ್ಸಿನವರಲ್ಪ ಅರ್ಥಕ್ಕಿಂತ ಹೆಚ್ಚಿನ ಮಕ್ಷಳು 
ಶಿಕ್ಷಣವನ್ನು ಪೂರ್ತಿಗೊಳಸುವುದೇ ಇಲ್ಲ. ಇಲ್ಲವೇ ಶಾಲೆಗೆ 
ಹೋದರೂ ಹೆಚ್ಚು ಕಅಯುವುದಿಲ್ಲ ಮತ್ತು ಶಿಕ್ಷಣ ಮುಗಿದ ಬಳಕ 
ಒಳ್ಳೆಯ ನೌಕರಿ ಪಡೆಯುವಲ್ಲ ವಿಫಲರಾಗುತ್ತಾರೆ. ಮತ್ತೊಂದು 
ಕಳವಳಕಾರಿ ಸಂಗತಿ ಎಂದರೆ, ಎಷ್ಟೋ ಹೆಣ್ಣು ಮಕ್ಷಳಗೆ ಸಂಬಳ 
ಪಡೆಯುವ ನೌಕರಿ ಸಿಗುವುದಿಲ್ಲ. ಇದಕ್ಕೆ ಬೇರೆಯೇ ಸಮಾಜೋ 
ಆರ್ಥಿಕ ಮತ್ತು ಸಾಂಸ್ಕೃತಿಕ ಕಾರಣಗಳರಬಹುದು. ಆದರೆ 
ಅವುಗಳನ್ನು ಪರಿಹರಿಸುವ ನಿಟ್ಟನಲ್ಲ ವಾವು ಕಾರ್ಯೋನ್ಯುಖರಾಗ- 
ಬೇಕಿದೆ. 


ವಿ. ಶಾಂತಕುಮಾರ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಪ್ರಾಧ್ಯಾಪಕರು. 19೨6-2೦1ರವರೆಗೆ 
ಅವರು ತಿರುವನಂತಪುರದ ಸೆಂಟರ್‌ ಫಾರ್‌ ಡೆವಲಪ್‌ಮೆಂಟ್‌ ಪ್ಲಡೀಸ್‌ನಲ್ಲ ಸೇವೆ ಸಲ್ಪಸಿದ್ದರು. ಪ್ರಸ್ತುತ ಅವರು. ಅಭವೃದ್ಧಿ 
ಮತ್ತು ಶಿಕ್ಷಣದ ನಡುವೆ ಸಂಪರ್ಕ ಏರ್ಪಡಿಸುವ, ಮತ್ತು ಜನಸಂಖ್ಯಾ ಗುಂಪುಗಳ ನಡುವಿನ 'ಅಂತರ'ವನ್ನು ಇಳಸಿ 
'ಅಭವೃದ್ಧಿಯ ವ್ಯತ್ಯಾಸಗಳನ್ನೂ' ಕಡಿಮೆ ಮಾಡುವ ಸಂಬಂಧ ಕೆಲಸ ಮಾಡುತ್ತಿದ್ದಾರೆ. ಶಾಂತಕುಮಾರ್‌ ಅವರು 
ಪ್ರಾದೇಶಿಕ ಹಾಗೂ ಜಾಗತಿಕ ಸಮಸ್ಯೆಗಳ ಕುರಿತ ಅನೇಕ ಕನ್ನಲ್ಲೆಂಟ್‌ ಅಥವಾ ಸಲಹೆಗಾರರ ಕಾರ್ಯನಿಯೋಜನೆಗಳು 
ಮತ್ತು ಸಂಶೋಧನಾ ಯೋಜನೆಗಳಕಲ್ಲ ದುಡಿದಿದ್ದಾರೆ. ಅವರ ಸಂಪರ್ಕಕ್ಕೆ: santhakumar @apu.edu.in 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


131 


